CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೭, ೨೦೦೩ (ಮಾರ್ಗಶಿರ ೬, ಶಕ ವರ್ಷ ೧೯೨೫) | ಸಂಚಿಕೆ ೪೭ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಕಲಂ 48(1)ರ ರದ್ದಿಯಾತಿ ಅಧಿಸೂಚನೆ 
ನಂ. ಎಲ್‌ಎಕ್ಯೂ:ಸಿಆರ್‌ ೬ 155:02-03, 
1991ರ ಕರ್ನಾಟಕ ಅಧಿನಿಯಮ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ ಕೇಂದ್ರ ಅಧಿನಿಯಮದ 
(1)ರ 1894 ಕಲಂ 84(1)ರ ಪ್ರಕರಣದ ಮೂಲಕ ದತ್ತವಾದ ಅಧಿಕಾರ ಚಲಾಯಿಸಿ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ ಅಧಿಸೂಚನೆಯಲ್ಲಿ 
ನಿರ್ಧಿಷ್ಟಪಡಿಸಿರುವ ಜಮೀನುಗಳ ಬಗ್ಗೆ ಸದರಿ ಅಧಿನಿಯಮದ ಅದೇ ಕಲಂ ($ರ ಉಪ ಪ್ರಕರಣದ ಮೇರೆಗೆ ಹೊರಡಿಸಿರುವ 
ಅಧಿಸೂಚನೆ ಕ್ರಮಾಂಕ:ಎಲ್‌ಎಕ್ಕೂಸಿಆರ್‌ ....155:02-03, ದಿನಾಂಕ:05.06.03ರಲ್ಲಿ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಇವರಿಂದ 
ಅನುಮೋದನೆಯಾದ ಅಧಿಸೂಚನೆಯನ್ನು ದಿನಾಂಕ:26.06.03ರ ಕರ್ನಾಟಕ ರಾಜ್ಯಪತ್ರದ ಭಾಗ-6ರಲ್ಲಿ ಪುಟದ ಸಂಖ್ಯೆ: 300 ರಿಂದ 
306ರವರೆಗೆ ಪ್ರಕಟವಾಗಿರುತ್ತದೆ. ಸದರಿ ಗ್ರಾಮದಲ್ಲಿ ಭೂಸ್ವಾಧೀನವಾಗುವ ಜಮೀನುಗಳ ಜಂಟಿ ತನಿಖೆಯಲ್ಲಿ (ಜೆ.ಎಂ.ಸಿ.) 
ಭೂಸ್ವಾಧೀನಗೊಳಪಡಿಸುವ ಕ್ಷೇತ್ರವು ಕಡಿಮೆಯಾಗಿರುವುದರಿಂದ, ಸದರಿ ಪ್ರದೇಶವು ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಮಾರ್ಗ 
ಹಾಯ್ದು ಹೋಗಲು ಅವಶ್ಯವಿಲ್ಲವಾದುದರಿಂದ ಸದರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ ನಡವಳಿಕೆಯನ್ನು ಈ ತಿದ್ದುಪಡಿ ಮೂಲಕ 
ರದ್ದುಪಡಿಸಲಾಗಿದೆ. 























ಅನುಸೂಚಿ 
ಜಿಲ್ಲೆದಾವಣಗೆರೆ ತಾಲ್ಲೂಕು:ಹರಪನಹಳ್ಳಿ 
ಹೋಬಳಿ:ತೆಲಗಿ ಗ್ರಾಮ:ಮಾಚಿಹಳ್ಳಿ 
ಕ್ರ. ದಿನಾಂಕ:05.06.03ರಲ್ಲಿನ 4(1)ರ ಜಂಟಿ ಮೋಜಣಿಯಲ್ಲಿ 4 (1)ರ ಅನುಸೂಚಿ ಮತ್ತು ಜಂಟಿ 
ಸಂ. ಅನುಸೂಚಿಯಲ್ಲಿರುವಂತೆ (ಜೆ.ಎಂ.ಸಿ.) ಪ್ರಕಾರ ಇರುವ ತಪಾಸಣೆಯಲ್ಲಿ ವ್ಯತ್ಯಾಸವನ್ನು 
ಕ್ರ. ಸರ್ವೆ ವಿಸ್ತೀರ್ಣ ವಿಸ್ತೀರ್ಣ ಕಡಿಮೆಗೊಳಿಸಿರುವ ಕ್ಷೇತ್ರ 
ಸಂ. ನಂಬರ್‌ ಎ. ಸೆಂಟ್ಸ್‌ ಎ. ಸೆಂಟ್ಸ್‌ ಎ. ಸೆಂ. 
1 2 3 4 5 6 
I: 2 [34:3 1.661) 1.66 0.001 
ಕ 3 |35ಃಬಿ 0.001 - 0.001) 
3. 4 36 1.51 1.44 0.07 
4. 7 37:ಬಿ2 1.03 0.70 0.33 


























(೪೯೭) 















































































































































೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 
1 2 3 4 5 6 
5. 8 |38:ಬಿ 1.35 1.33 0.02 
6. 10 |43 0.15 0.15 0.00% 
ಡ್ಡ 11 |44ಎ 1.94 1.90 0.04 
8. 12 |44ಬಿ 1.15 0.47 0.68 
9. 13 [89:1 1.02 0.96 0.06 
10. | 15 196 3.32 3.29 0.03 
11. | 18 |106:@2 0.371, 0.37 0.00% 
12. | 19 |115:ಬಿ1 0.00 - 0.00 
13. . 22 |118:ಬಿ 1.17 4 1.12 0.05, 
14. | 23 |118: 2.26 ೩23 0.03 
15. | 25 |119:ಬಿ 0.16% 0.14 0.02% 
16. | 26 |119 0.161 0.16 0.001 
17. | 28 (| 121:ಎ 0.451, 0.45 0.00 
18. | 29 (| 121:ಬಿ 0.44 0.44 0.00 
19. | 30 |122 0.901 0.86 0.04 
20. | 31 | 123:ಎ 0.081, 0.08 0.00 
EN ETS ETT 0.031 0.03 0.00 
2.| 33 | 123:ಬಿ 0.001 - 0.001 
23. .. 34 158 1.321 1.32 0.001 
24. | 35 | 159:ಎ 1.08 1.05 0.03 
25. | 37 | 160:ಎ 0.24 0.17 0.07 
26. | 38 |160:0 4.27 4.24 0.03 
27. | 39 |163:ಬಿ 0.03 0.03 0.00 
28. | 40 | 194:ಬಿ3 1.52 1.50 0.021 
29. | 46 | 19%:ಬಿ 0.10 0.06 0.04 
30. | 47 |197 0.94 0.91 0.03 
31. | 51 | 201:ಎ 1.08 0.71 0.37 
32. | 52 201 0.15 0.11 0.04 
33. | 58 |218:ಎ 0.04 0.03 0.01% 
34. | 60 [2188 1.361 1.36 0.00 
35. | 65 |31:ಎ2 1.56 0.92 0.64 
36. | 66 |31:ಎ3 4.90 2.43 2.47 
37. | 67 |30 23 1.50 0.81 
38. | 68 |382 10.02 6.87 3.15 
39. | 69 [31:4 1.30 0.69 0.61 
40. | 70 |31:5 0.74 0.68 0.06 

ಒಟ್ಟು 52.17% 42.36 9.81 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 280 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೪೯೯ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ. ಎಲ್‌ಎಕ್ಕೂ:ಎಸ್‌ಆರ್‌ 45/03-04 ದಿನಾಂಕ: 31ನೇ ಅಕ್ಟೋಬರ್‌, 2003 

ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ಲಂಡೆ ಯೋಜನೆ ಮುಖ್ಯ ಕಾಲುವೆಯನ್ನು ನಿರ್ಮಿಸಲು ಅಗತ್ಯವಾಗಲಿದೆ ಎಂದು 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ: 1894ರ 1)ರ 4ನೇ ಪ್ರಕರಣದ ಉಪ 
ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 
4ನೇ ಪ್ರಕರಣದ (2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರಿಗೆ ಈ ಮೂಲಕ 
ಅಧಿಕಾರವನ್ನು ನೀಡಿರುತ್ತದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ ಸದರಿ 
ಅಧಿನಿಯಮದ 5ಎ ಪ್ರಕರಣದ ಉಪಬಂಧಗಳು, ಕೆಳಗೆ ನಿರ್ದಿಷ್ಟ ಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ: ಕಂಇ 31 ಭೂಸ್ವಾಳ 2002 
ದಿನಾಂಕ:04.06.2002) 

ಸದರಿ ಭೂಮಿಗಳ ಆರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ 
ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ ಮಾಡುವ 
ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆದಾವಣಗೆರೆ ಹೋಬಳಿ: ಗೋವಿನಕೋವಿ 
ತಾಲ್ಲೂಕು: ಹೊನ್ನಾಳಿ ಗ್ರಾಮ: ಕೆಂಗಟ್ಟೆ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸರ್ಮೆ ನಂ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನದ ಜಮೀನಿನ ವಿವರ 
ಸಂ. ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ. ಗುಂ. ರೂ. ಪೈ. 
1 2 3 4 5 6 7 8 9 10 11 
1. | 1. ಎಂ. ಮಲ್ಲೇಶಪ್ಪ ಬಿನ್‌ ಬಸಪ್ಪ ಸ್ವಂತ 22 ಖುಷ್ಕಿ ಸ.ನಂ. 22 | ಸ.ನಂ. 24 | ಸ.ನಂ.22 | ಸ.ನಂ.22 0-13 0-28 
2. ಗಿರಿಜಮ್ಮ ಕೋಂ ಗುಡ್ಡಮಲ್ಲಪ್ಪ ಸ.ನಂ. 23 
2 1. ಪಿ.ಇ. ಮಂಜುನಾಥ ಬಿನ್‌ ಈಶ್ವರಪ್ಪ ಸ್ವಂತ 24 ಖುಷ್ಕಿ ಸ.ನಂ.22 | ಸ.ನಂ.26 | ಸ.ನಂ.24 | ಸ.ನಂ.24 1-00 1-07 
2. ಜಿ. ಮಹೇಶ್ವರಪ್ಪ ಬಿನ್‌ ಚನ್ನಪ್ಪ 
3. ಜಿ.ಎಸ್‌. ಜಗದೀಶ್‌ ಬಿನ್‌ ಜಿ. 
ಶಿವಾನಂದಪ್ಪ 









































೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 








1 2 3 4 5 6 7 8 9 10 11 





3. 11.ಿ.ಎ. ಶೇಖರಪ್ಪ ಬಿನ್‌ ಬಸಪ್ಪ ಸ್ವಂತ 26 ಖುಷ್ಕಿ ಸ.ನಂ.24 ಸ.ನಂ.27 ಸ.ನಂ.26 ಸ.ನಂ.26 0-39 0-76 





ಜುಮ್ಪಾ 2-12 









































ಎರಡು ಎಕರೆ ಮತ್ತು ಹನ್ನೆರಡು ಗುಂಟೆಗಳು ಮಾತ್ರ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 281 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆರವರ ಕಾರ್ಯಾಲಯ 
ಭೂಆರ್ಜನೆ ಅಧಿನಿಯಮ 4(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 

ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹರಪನಹಳ್ಳಿ ತಾಲ್ಲೂಕು ತೆಲಿಗಿ ಗ್ರಾಮದ ಜಮೀನು 66/11 ಕೆ.ವಿ. ವಿದ್ಯುತ್‌ ಉಪಕೇಂದ್ರ ಸ್ವಿಚ್‌ ಯಾರ್ಡ್‌ 
ಸ್ಥಾಪನೆಗಾಗಿ ಕರ್ನಾಟಕ ವಿದ್ಯುತ್‌ ಪ್ರಸರಣಾ ನಿಗಮ (ನಿ) ದಾವಣಗೆರೆ ಇವರ ವತಿಯಿಂದ ಭೂ ಸ್ವಾಧೀನ ಅಗತ್ಯವಾಗಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ಪ್ರಕರಣದ (1)ನೇ ಉಪಪ್ರಕರಣದ ಅನುಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮ 4(2ರ ಪ್ರಕರಣದ ಮೂಲಕ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ, ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು 
ಹರಪನಹಳ್ಳಿ ಇವರನ್ನು ನೇಮಕ ಮಾಡಿದೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವುದೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು 30 ದಿವಸಗಳ ಮುಂಚೆ ಕರ್ನಾಟಕ ಅಧಿನಿಯಮ 1961ರ 17ರ ಮೂಲಕ 
ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಉಪವಿಭಾಗಾಧಿಕಾರಿಗಳು ಹರಪನಹಳ್ಳಿ, ಇವರಿಗೆ ಲಿಖಿತದಲ್ಲಿ 
ಸಲ್ಲಿಸಬಹುದು. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಜಮೀನುಗಳ ಮೇಲೆ ನಿಯೋಜಿತವಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯಗಳಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದು, ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ ದಾವಣಗೆರೆ 
ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೆ, ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ 
ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವುದು. ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ 
ಅಧಿನಿಯಮದ (ಏಳನೇ ಖಂಡದ)2ನೇಯ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಹರಪನಹಳ್ಳಿ ಇವರ ಕಚೇರಿಯಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೦೧ 





















































ಅನುಸೂಚಿ 
ಜಿಲ್ಲೆ:ದಾವಣಗೆರೆ ಹೋಬಳಿ: ತೆಲಿಗೆ 
ತಾಲ್ಲೂಕು: ಹರಪನಹಳ್ಳಿ ಗ್ರಾಮ: ತೆಲಿಗಿ 
ಕ್ರ. | ಖಾತೆದಾರರ-ಅನುಭವದಾರರ-ಗೇಣಿದಾರ ತರಹೆ ಸರ್ವೆ ನಂ. ಚಿಕ್ಕುಬಂದಿ ಅಗತ್ಯವಾದ ಅಂದಾಜು ಆಕಾರ 
ಸಂ. ರ-ಹಿತಾಸಕ್ತಿ ಹೊಂದಿರುವವರ ಹೆಸರು ವಿಸ್ತೀರ್ಣ 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಎ. ಸೆಂ. ರೂ.ಪೈ 
1 2 3 4 5 6 ಕ 8 9 10 
1. | ಜಿ. ಉಜ್ಜಪ್ಪ ಬಿನ್‌ ಚನ್ನಬಸಪ್ಪ ಕೆ.ಜಿ. ಖುಷ್ಕಿ 321 ಎಫ್‌ | ಕೆ.ಪಿ.ಟಿ.ಸಿ.ಎಲ್‌. | ಸ.ನಂ. 321 ಸ.ನಂ. 321 ಸ.ನಂ. 321 0.35 0.50 
ರೇವಣ್ಣ ಸಿದ್ದಪ್ಪ ಬಿನ್‌ ಸಿದ್ದಪ್ಪ (ಜಂಟಿ) ಕಛೇರಿಭಾಗ ಎಫ್‌ರಲ್ಲಿ ಎಫ್‌ರಲ್ಲಿ ಎಫ್‌ರಲ್ಲಿ 
ಉಳಿದ ಉಳಿದ ಜಮೀನು | ಉಳಿದ 
ಜಮೀನು ಜಮೀನು 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 282 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ ಪ್ರಕರಣ 17(1)ರ ಅನ್ವಯ 6(1)ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಸಂಖ್ಯೆ: ಕಂಇ 52 ಭೂಸ್ವಾತು 2003, ದಿನಾಂಕ: 30ನೇ ಅಕ್ಟೋಬರ್‌, 2003 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ: 33ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 6ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು ಹರಿಹರ ಬ್ರಾಡ್‌ಗೇಜ್‌ ರೈಲು ದಾರಿ ಇದಕ್ಕಾಗಿ ಅಗತ್ಯವಾಗಿದೆ 
ಎಂದು ಈ ಮೂಲಕ ಘೋಷಿಸುತ್ತದೆ ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಸದರಿ ಅಧಿನಿಯಮದ ಮೇರೆಗೆ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ 
ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1ನೇ ಉಪ 
ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೆಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ ರವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆದಾವಣಗೆರೆ ಹೋಬಳಿ: ಚಿಗಟೇರಿ 
ತಾಲ್ಲೂಕು: ಹರಪನಹಳ್ಳಿ ಗ್ರಾಮ: ಪೃಹ್ವೇಶ್ವರ 
ಕ್ರ ಖಾತೇದಾರರ ಹೆಸರು ಖಾತೆದಾರರ-ಅನುಭವದಾರರ- | ಸರ್ವೆ | ಜಮೀನಿನ ಸರಹದ್ದುಗಳು (ಸರ್ವೆ ನಂಬರುಗಳು) ಭೂಸ್ವಾಧೀನವಾಗು ಭೂ 
ಸಂ. ಗೇಣಿದಾರರ-ಯಣಭಾರದಾರರ ನಂ. ತರಹೆ ವ ವಿಸ್ತೀರ್ಣ ಕಂದಾಯ 
ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಸೆಂ. ರೂ.ಪೈ 
1 2 3 4 5 6 7 8 9 10 11 
1. | 1. ಪೂಜಾರಿ ಚನ್ನವೀರಪ್ಪ ಸ್ವಂತ 151ಎ2 | ಖುಷ್ಕಿ | 151ಬಿ2 | 144 ಮತ್ತು | 150ಎ | 151ಎ3 0.19 0.19 
2. ವೀರಪ್ಪ 152 
3. ವೀರಭದ್ರಪ್ಪ 
4. ಷಣ್ಮುಖಪ್ಪ 
5. ಶಿವಪ್ಪ ಬಿನ್‌ ಸಣ್ಣ ವೀರಪ್ಪ 
















































































೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
2 1. ಅಜಪ್ಪರ ಕೊಟಪ, ಬಿನ್‌ ಸ್ಪಂತ 151/ಬಿ2 ಖುಷ್ಕಿ 151/ಸಿ2 151/ಎ2 151/ಬಿ1 151/ಬಿ3 0.19 0.19 

ಜಲ Ko) 

ಹುಣಸಿಕಟ್ಟಿ ಗುರುಬಸಪ್ಪ. 

2. ಬಸಪ್ಪ ಬಿನ್‌ ನಂಜಪ್ಪ 

3. ವಿರುಪಾಕ್ಷಪ್ಪ ಬಿನ್‌ ನಂಜಪ್ಪ 

4. ಚನ್ನಬಸಪ್ಪ ಬಿನ್‌ ನಂಜಪ್ಪ 
3. ಮಠದ ಗುರುಶಾಂತಯ್ಯ ಸ್ವಂತ 151/2 ಖುಷ್ಕಿ 151/82 151/ಬಿ2 151/A1 151/3 0.19 0.20 
4. ಪೂಜಾರ ಈಶ್ವರಪ್ಪ ತಾಯಿ ಸ್ವಂತ 15182 ಖುಷ್ಕಿ 151/ಇ2 151/ಸಿ2 151ಡಿ1 151/83 0.18 0.18 

ಗುರುಬಸವ್ವ, ನಿಲುವಂಜಿ 
5. ಪೂಜಾರಿ ಈಶ್ವರಪ್ಪ ಬಿನ್‌ ನಿಂಗಪ್ಪ, ಸ್ವಂತ 151/ಇ2 ಖುಷ್ಕಿ 150ಎ 151/82 151/1 151/33 0.18 0.18 

ನಿಲುವಂಜಿ 
6. ಮಠದ ಶೇಖರಯ್ಯ, ನಿಲುವಂಜಿ ಸ್ವಂತ 150/ಎ2 ಖುಷ್ಕಿ 1490/ಎ 151/ಇ 150ಎ1 1503 0.77 0.52 
7. ಮಠದ ಶೇಖರಯ್ಯ, ನಿಲುವಂಜಿ ಸ್ವಂತ 149/ಎ2 ಖುಷ್ಕಿ 149/ಬಿ2 150ಎ 149/ಎ1 149/ಎ3 0.08 0.06 
8. 1. ನೀಲಪ್ಪಗಾರಿ ಬಸಪ್ಪ ಬಿನ್‌ ಸ್ವಂತ 152ಸಿ2 ಖುಷ್ಕಿ 151 152/ಬಿ2 152/A1 152ಸಿ3 0.90 1.31 

ಮೈ:ನಿ:ತಾ:ಕೆಂಚವ್ವ ಮತ್ತು 144 

2 ಕೆಂಚವ್ವ ಕೋಂ ಬಸಪ್ಪ 
9. ಹನುಮಣ್ಣನವರ ದುರುಗವ್ವ, ಸಂತ 152/ಬಿ2 ಖುಷ್ಕಿ 152/A3 152ಎ2 152/ಬಿ1 152ಬಿ3 0.54 0.78 

ಲೋಲೇಶ್ವರ 
10. | ಜಂಬಿಗಿ ಲಕ್ಕದ ಬಸಪ್ಪ, ನಿಲುವಂಜಿ ಸ್ವಂತ 152ಎ2 ಖುಷ್ಕಿ 152ಬಿ2 153 152ಎ1 152ಎ3 0.35 0.52 
11. | ಜಂಬಗಿ ಲಕ್ಕದ ಬಸಪ್ಪ, ನಿಲುವಂಜಿ ಸ್ವಂತ 153/2 ಖುಷ್ಕಿ 152 154 153/3 153/1 0.40 0.58 
12. | ಜಂಬಗಿ ಲಕ್ಕದ ಬಸಪ್ಪ, ನಿಲುವಂಜಿ ಸ್ವಂತ 154/2 ಖುಷ್ಕಿ 153 138 154/1 1543 0.61 0.88 
13. | ತಿಮಾಲಾಪುರದ ಕೆಂಚಪ್ಪ ಸ್ವಂತ 137ಎ2 ಖುಷ್ಕಿ 138 137ಎ1 137ಎ1 137ಬಿ 0.20 0.20 
14. | ತಿಮಾಲಾಪುರದ ಕೆಂಚಪ್ಪ ಸ್ವಂತ 137ಬಿ2 ಖುಷ್ಕಿ 138 136 137ಎ 137/1 0.84 0.86 

ಮತ್ತು 
137/ಬಿ3 

15. | 1. ಯರಬಾಳ ನಿಜಲಿಂಗಪ್ಪ ಸ್ವಂತ 144/2 ಖುಷ್ಕಿ 151 144/1 144/1 152 0.09 0.09 








2. ಪಖ್ಯೀರಪ್ಪ, 3. ಬಸವರಾಜ ಬಿನ್‌ 
ಮೈ:ಗಾ:ತಾಯಿ ಶಿವದಾನವ್ವ. 







































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೦೩ 
1 2 3 4 5 6 7 8 9 10 11 
16. ಪಾರಜ್ಜಿ ಕೆಂಚನಗೌಡ ಬಿನ್‌ ಸಂತ 121/ಎ2 ಖುಷ್ಕಿ 122 123/ಸಿ 123/ಸಿ 121/1 0.14 0.10 

ಬಸವನಗೌಡ, ಬೆಣ್ಣಿಹಳ್ಳಿ. 
17. | 1. ಹೆಚ್‌. ಪೀರಾನ್‌ಸಾಬು ಬಿನ್‌ ಸಂತ 122/2 ಖುಷ್ಕಿ 136 120ಎ 122/1 122/3 1.83 
ಇಮಾಂಸಾಬು 
2. ಹೆಚ್‌. ಮಹಬಾಬ್‌ ಸಾಬು ಬಿನ್‌ 
ಇಮಾಮ್‌ಸಾಬು, ಡಿವಿಜಿ. 
18. | ಗೊಲ್ಲರಹಳ್ಳಿ ಸಿದ್ದರಾಮಪ್ಪ ಬಿನ್‌ ಬಸಪ್ಪ ಸ್ವಂತ 108/2 | ಖುಷ್ಕಿ | 112 194 1081 193 0.92 - 
19. | ತಳವಾರ ಸಣ್ಣಬಸಪ್ಪ ಸ್ವಂತ 112/2 ಖುಷ್ಕಿ 112/3 108 111 ಮತ್ತು 108 ಮತ್ತು 0.89 0.31 
112/1 112/3 
20. | 1. ಬಾತಿ ಪರಮೇಶ್ವರಪ್ಪ ಬಿನ್‌ ಸ್ವಂತ 115/ಬಿ2 ಖುಷ್ಕಿ 116 ಮತ್ತು 111 115/ಬಿ1 115ಎ1 0.42 0.29 
ಜಂಬಪ್ಪ 114 
2. ಬಾತಿ ಹಂಪಮ್ಮ ಕೋಂ ಲೇಟ್‌ 
ಜಂಬಪ್ಪ. 
21. | 1. ಬಾತಿ ಪರಮೇಶ್ವರಪ್ಪ ಬಿನ್‌ ಸಂತ 115/ಎ1 ಖುಷ್ಕಿ 114 111 115/ಬಿ2 115(ಎ2 0.1650 0.35 
ಜಂಬಪ್ಪ 
2. ಬಸವರಾಜ್‌ ಬಿನ್‌ ಜಂಬಪ್ಪ 
22. ಸಿದ್ದೇಶ್ವರಗೌಡ ಬಿನ್‌ ರೇವನಗೌಡ, ಸ್ವಂತ 116/2 ಖುಷ್ಕಿ 117 115 116/1 114 0.28 0.25 
ಪೃಥ್ವೇಶ್ವರ 
23. | ಬಾತಿ ಗಿರಿಯಪ್ಪ ಬಿನ್‌ ಕಲ್ಲಪ್ಪ ಸ್ವಂತ 117/ಎ2 ಖುಷ್ಕಿ 117ಬಿ 116 117ಎ1 117/ಎ3 0.19 0.14 
24. |1. ಗೌಡ್ರ ದೇವೀರಮ್ಮ ಕೋಂ ಸ್ವಂತ 117/ಬಿ2 ಖುಷ್ಕಿ 117ಸಿ 117ಎ 117ಬಿ1 117ಬಿ3 0.24 0.16 
ಚಂದ್ರಗೌಡ, ಪೃಡ್ಛೇಶ್ವರ. 
2. ಪಾ:ಸಿದ್ದೇಶ್ವರ ಗೌಡ ಬಿನ್‌ 
ರೇವನಗೌಡ, ಪೃಹ್ಹೇಶ್ವರ. 
25. | 1. ಬಾತಿ ಗಿರಿಯಪ್ಪ ಬಿನ್‌ ಕಲ್ಲಪ್ಪ ಸಂತ 117ಸಿ2 ಖುಷ್ಕಿ 118 117ಬಿ 117ಸಿ1 117ಸಿ3 0.1150 0.10 








2. ಪಾ:ಸಿದ್ದೇಶ್ವರಗೌಡ ಬಿನ್‌ 
ರೇವನಗೌಡ, ಪೃಹ್ಹೇಶ್ವರ. 










































































೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
26. | 1. ಯರಬಾಳ ಸಣ್ಣಬಸಪ್ಪ ಸ್ವಂತ 118/3 ಖುಷ್ಕಿ | 118/2 117A 118/1 118/4 0.76 0.78 

2. ಯರಬಾಳ ಸಿದ್ದಪ್ಪ 
27. | ಜಿ. ಸಿದ್ರಾಮಪ್ಪ ಬಿನ್‌ ಬಸಪ್ಪ ಸ್ವಂತ 118/5 ಖುಷ್ಕಿ | 124 118/3 118/2 118/6 0.42 0.43 
28. ಗೊಲ್ಲರಹಳ್ಳಿ ಸಿದ್ರಾಮಪ್ಪ ಬಿನ್‌ ಬಸಪ್ಪ ಸ್ವಂತ 193/2 ಖುಷ್ಕಿ | 192 194 108 193/1 0.53 0.18 
29. | ಗೊಲ್ಲರಹಳ್ಳಿ ಸಿದ್ರಾಮಪ್ಪ ಬಿನ್‌ ಬಸಪ್ಪ ಸ್ವಂತ 194ಎ2 | ಖುಷ್ಕಿ | 108 ಮತ್ತು |195 194ಎ1 194ಎ3 0.09 0.09 
193 
30. | ಎಸ್‌. ಶಿವಲಿಂಗಪ್ಪ ಬಿನ್‌ ವೀರಭದ್ರಪ್ಪ, ಸಂತ 195/2 ಖುಷ್ಕಿ | 194 198 195/1 195/3 1.10 1.00 
ನಿಲುವಂಜಿ 
31. | 1. ರಾಮದಾಸಪ್ಪ ಬಿನ್‌ ಬಸಪ್ಪ ಸಂತ 198/2 ಖುಷ್ಕಿ | 195 197ಎ 198/1 198/3 1.32 1.30 
2. ರಂಗನರ ಗೋಣಿಬಸಪ್ಪ ಬಿನ್‌ 
ರಂಗಪ್ಪ 
32. | 1. ಗೌಡ್ರ ವೀರೇಶಪ್ಪ ಬಿನ್‌ ಸಂತ 197/ಎ2 ಖುಷ್ಕಿ | 197ಎ3 199 198 1973 0.52 0.27 
ದೊಡ್ಡಬಸವನಗೌಡ 
2. ವೀರಭದ್ರಪ್ಪ ಬಿನ್‌ ಚನ್ನವೀರಪ್ಪ, 
ಲೋಲೇಶ್ವರ. 
33. | ಮೆರಿಕುಂಟಿ. ಮಠದ ಕೊಟ್ರಯ್ಯ ಬಿನ್‌ ಸಂತ 199/3 ಖುಷ್ಕಿ | 197 200 199/2 199/4 1.52 0.52 
ಸಿದ್ದಿಂಗಯ್ಯ, ಮುತ್ತಿಗಿ 
34. | 1. ಹರಿಜನ ಕಾಳವ್ವ ಲೇಶಿ ಬಿನ್‌ ಸಂತ 200/82 ಖುಷ್ಕಿ | 199/2 200/ಸಿ 200ಡಿ1 200183 0.76 0.26 
ಹಾಲಪ್ಪ 
2. ಹಾಲಪ್ಪ ತಾಯಿ ಲೇಶಿ ಹುಚ್ಚವ್ವ. 
35. ಮತ್ತಿಹಳ್ಳಿ ಕೋವಿ ಭೀಮಪ್ಪ ಬಿನ್‌ ಸಂತ 200ಸಿ2 ಖುಷ್ಕಿ | 200ಡಿ ಮುತ್ತಿಗಿ 200ಸಿ1 200/ಸಿ3 0.53 0.19 
ತಿಮಪ್ರ, ಮುತ್ತಿಗಿ. ಗ್ರಾಮದ ಗಡಿ ಮತ್ತು 
201/ಎ 
36. |1. ಗದ್ದೀಕೇರಿ ಶಿವಪ್ಪ 2. ಹನ್ಮಂತಪ್ಪ ಸಂತ 201ಎ2 ಖುಷ್ಕಿ | 200 ಮತ್ತಿಹಳ್ಳಿ 200 201ಎ1 0.02 0.02 
3. ರೇವಪ್ಪ ಕೊರವರ, 4. ರಾಮಪ್ಪ, ಗ್ರಾಮದ ಗಡಿ 
5. ಪರಸಪ್ನರ ದುರುಗಪ್ಪ 6. ಹುಚ್ಚಪ್ಪ 
7. ಚೌಡಪ್ಪ, 8. ಹನುಮಂತಪ್ಪ ಬಿನ್‌ 
ಬಸಪ್ಪ 































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೦೫ 
1 2 3 4 5 6 7 8 9 10 11 
37. | 1. ಯರಬಾಳ ಸಣ್ಣಭರ್ಮಪ್ಪನವರ ಸಂತ 124ಸಿ2 ಖುಷ್ಕಿ 124/ಇ 118 124ಸಿ1 124/ಸಿ3 1.24 1.26 
2. ಯರಬಾಳು ಬಸವ್ವ ಕೋಂ. ಶಿದ್ದಪ್ಪ. 
38. | 1. ಪೂರಾಜ್ಜಿ ಕೆಂಚನಗೌಡ ಬಿನ್‌ ಸ್ವಂತ 1242 ಖುಷ್ಕಿ 123/ಸಿ 124ಸಿ 1241 124/೧3 1.22 1.24 
ಬಸವನಗೌಡ, ಬೆಣ್ಣಿಹಳ್ಳಿ 
2. ಪಿ. ರಾಮನಗೌಡ ಬಿನ್‌ 
ಬಸವನಗೌಡ 
3. ಪಿ. ನಾಗಣ್ಣ ಬಿನ್‌ ಬಸವನಗೌಡ. 
4. ಪಿ. ಶಂಬಣ್ಣ ಬಿನ್‌ ಬಸವನಗೌಡ, 
ಬೆಣ್ಣಿಹಳ್ಳಿ. 
ಒಟ್ಟು 20.93 15.69 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 283 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾ). 
ಸಂಖ್ಯೆ: ಕಂಇ 53 ಭೂಸ್ವಾಚ 2003, ದಿನಾಂಕ: 30ನೇ ಅಕ್ಟೋಬರ್‌, 2003 

1991 ಕರ್ನಾಟಕದ ಅಧಿನಿಯಮದ ಸಂಖ್ಯೆ: 33ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ 1) 6ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು ಹರಿಹರ ಬ್ರಾಡ್‌ಗೇಜ್‌ ರೈಲು ದಾರಿ ಇದಕ್ಕಾಗಿ ಅಗತ್ಯವಾಗಿದೆ 
ಎಂದು ಈ ಮೂಲಕ ಘೋಷಿಸುತ್ತದೆ ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಸದರಿ ಅಧಿನಿಯಮದ ಮೇರೆಗೆ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ 
ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1ನೇ ಉಪ 
ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೆಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ ರವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆದಾವಣಗೆರೆ ಹೋಬಳಿ: ಚಿಗಟೇರಿ 
ತಾಲ್ಲೂಕು: ಹರಪನಹಳ್ಳಿ ಗ್ರಾಮ: ಮುತ್ತಿಗಿ 
ಕ್ರ. ಖಾತೇದಾರರ ಹೆಸರು ಖಾತೆದಾರರ-ಅನುಭವದಾರರ- | ಸರ್ವೆ | ಜಮೀನಿನ ಸರಹದ್ದುಗಳು ಬೇಕಾದ ಜಮೀನಿನ ಅಂದಾಜು 
ಸಂ. ಗೇಣಿದಾರರ-ಯಣಭಾರದಾರರ ನಂ. ತರಹೆ ವಿಸ್ತೀರ್ಣ ಭೂ 
ಹೆಸರು ಕಂದಾಯ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಸೆಂ. ರೂ.ಪೈ 
1 2: 3 4 5 6 7 8 9 10 11 
1. ಶೈರೂನಬೀ ಕೋಂ ಡಂಕಿ ಜಫರಸಾಬು ಸಂತ 30:ಸಿ ಖುಷ್ಕಿ 30:ಇ 31 30:ಸಿ 30:ಸಿ 0.84 0.86 
ಹ.ಹಳ್ಳಿ (ಪೈಕಿ) (ಪೈಕಿ) 
ಮತ್ತು 
30:ಡಿ 

































































೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 
1 2 3 4 5 6 8 9 10 11 
2. |1. ಹುಣ್ಣಿಹಳ್ಳಿ ಹಾಲಪ್ಪ, ನಿಚ್ಚಾಪುರ ಸಂತ 30: ಖುಷ್ಕಿ 29:ಎ 30:ಸಿ 30: 30: 0.28 0.29 

2. ಪಿ. ಮಂಜುಳ ಮೈ:ನಿ:ತಾಯಿ (ಪೈಕಿ) (ಪೈಕಿ) 
ಪ್ರಮೀಲಮ್ಮ ಕೋಂ ವೀರಪ್ಪ ನಿಚ್ಚಾಪುರ 
3. ಗೀತಾ ಮೈ:ನಿ. ಪ್ರಮೀಲಮ್ಮ ಕೋಂ 
ವೀರಪ್ಪ ನಿಚ್ಚಾಪುರ 
೨. ಹುಣ್ಣಿಹಳ್ಳಿ ಹಾಲಪ್ಪ ನಿಚ್ಚಾಪುರ ಸಂತ 29:ಎ ಖುಷ್ಕಿ 29:ಬಿ 30:9 29:ಎ 29:ಎ 0.32 0.22 
ಪೈಕಿ) ಪೈಕಿ) 
4. | 1. ವಿ. ಹೆಚ್‌. ವೀರಮ್ಮ ಕೋಂ ಸಂತ 29:ಬಿ ಖುಷ್ಕಿ 16:ಎ 29:ಎ 29:ಬಿ 29:ಬಿ 0.35 0.24 
ಕೊಟ್ರಯ್ಯ (ಪೈಕಿ) (ಪೈಕಿ) 
2. ಮಂಜುನಾಥಯ್ಯ 
3. ದಾರುಕಯ್ಯ 
4. ರೇಣುಕಯ್ಯ 
5. ಶಿದ್ದಯ್ಯ 
6. ಶಿವಕುಮಾರಯ್ಯ ಬಿನ್‌ 
ಕೊಟ್ರಬಸಯ್ಯ 
5. | 1. ಯು.ಎಂ. ಮಂಜುನಾಥಯ್ಯ ಸಂತ 16:ಎ ಖುಷ್ಕಿ 15 29:ಬಿ 16:ಎ 16:ಎ 1.35 0.92 
2. ದಾರುಕಯ್ಯ (ಪೈಕಿ) (ಪೈಕಿ) 
3. ಶಿದ್ದಯ್ಯ 
4. ರೇಣುಕಯ್ಯ 
5. ಶಿವಕುಮಾರಯ್ಯ 
6. ಕೊಟ್ರಯ್ಯ 
6. | ತಪಾಲಿ ಬಸಮ್ಮ ಕೋಂ ಲೇಟ್‌ ಬೈಲಪ್ಪ ಸ್ವಂತ 15 ಖುಷ್ಕಿ | 14 16:ಎ 15 (ಪೈಕಿ) 15 (ಪೈಕಿ) 0.49 0.35 
ಮುತ್ತಗಿ 
7. ಕ ಮಳ್ಳಿಕಟ್ಟಿ ಕೆಂಚವ್ವ ಕೋಂ ಹಾಲಪ್ಪ ಸಂತ 14:ಎ ಖುಷ್ಕಿ ಪೃಡ್ಣೇಶ್ವರ 15 14:ಎ 14:ಬಿ 0.56 0.38 
. ಭರ್ಮವ್ವ ಕೋಂ ದುರುಗದಯ್ಯ ಗ್ರಾಮದ (ಪೈಕಿ) 
ಗಡಿ 








- ಸಂಜೀವಪ್ಪ ಬಿನ್‌ ಸಣ್ಣದುರುಗಪ್ಪ 
- ಹನ್ಮಂತಪ್ಪ ಬಿನ್‌ ಸಣ್ಣದುರುಗಪ್ಪ 
ಬ ಕೆಂಚವ್ವ ಕೋಂ ಹುಚಹನಪ 

ಚ ಅಂ 


ಆ ಜು YH ಓಂ. =m 










































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ 
1 g 4 5 6 7 8 9 10 11 
8. | 1. ತಪಾಲಿ ತಿರುಕಪ್ಪ ಬಿನ್‌ ಬೈಲಪ್ಪ 14:ಬಿ | ಖುಷ್ಕಿ | ಪೃಥೇಶ್ವರ | 15 14:ಎ 14:ಬಿ 0.49 0.33 
2. ತಪಾಲಿ ಬಸಮ್ಮ ಕೋಂ ಲೇಟ್‌ ಗ್ರಾಮದ (ಪೈಕಿ) 
ಬೈಲಪ್ಪ ಮುತ್ತಗಿ ಗಡಿ 
9. | 1. ಡಂಕಿ ಮಹಬೂಬ್‌ಸಾಬು ಬಿನ್‌ 31:ಬಿ | ಖುಷ್ಕಿ [30 32 31:ಬಿ 31:ಸಿ 0.76 0.75 
ಜಾಫರ್‌ಸಾಬ್‌ ಹ.ಹಳ್ಳಿ (ಪೈಕಿ) ಮತ್ತು 32 
10. | ಎ.ಎಂ. ಶಾರದಮ್ಮಕೋಂ ಅಯ್ಯಣ್ಣ, 32 ಖುಷ್ಕಿ | 31ಸಿ 33:ಎ 32 ಪೈಕಿ) | 32ಪೈಕಿ 1.31 0.89 
ಹ.ಹಳ್ಳಿ ಮತ್ತು 
31:ಬಿ 
11. | ಎ.ಎಂ. ವಿನೋದ ಕೋಂ 33:ಎ | ಖುಷ್ಕಿ |32 45:ಬಿ 33:ಎ 33:ಎ 0.381, 0.35 
ಎ.ಎಂ. ಮಲ್ಲಿಕಾರ್ಜುನಯ್ಯ ಪೈಕಿ) (ಪೈಕಿ 
12. | ಕೊಟ್ರಗೌಡ ಬಿನ್‌ ತಿರುಕಪ್ಪ ನಿಚ್ಚಾಪುರ 45:ಬಿ | ಖುಷ್ಕಿ |33:ಎ ನ |45:ಎಮತ್ತು |45:ಎ 45:ಬಿ 0.68; 0.65 
44ಬಿ:2 (ಪೈಕಿ) 
13. | ಪೆನಗುಂಡಿ ಗೋಪಾಲಕೃಷ್ಣಪ್ಪ ಹ.ಹಳ್ಳಿ 45:ಎ | ಖುಷ್ಕಿ |45:ಬಿ 44ಬಿ:1 45:ಎ 45:ಬಿ 0.38 0.35 
(ಪೈಕಿ) ಮತ್ತು 
44:ಬಿ2 
14. | ಪೆನಗುಂಡಿ ಬಾಬಣ್ಣ ಬಿನ್‌ ನಾಗಪ್ಪ 44:ಎ ಖುಷ್ಕಿ | 45:ಎ 44:ಎ (ಪೈಕಿ) | 44:ಎ 44ಬಿ:1 0.03 0.02 
ಹ.ಹಳ್ಳಿ (ಪೈಕಿ) 
15. | ತಿರುಕಪ್ಪನವರ ತಿರುಕಪ್ಪ ನಿಚ್ಚಾಪುರ 44:ಬಿ2 | ಖುಷ್ಕಿ | 45 43 44ಬಿ:1 | 44:ಬಿ2 0.10 0.05 
(ಪೈಕಿ) 
16. | ಎಸ್‌. ಸಾವಿತ್ರಮ್ಮ ಕೋಂ ಮಲ್ಲೇಶಪ್ಪ 581 | ಖುಷ್ಕಿ |59 ಅಡವಿಹಳ್ಳಿ | 58:1 58:1 0.891 0.85 
ಗ್ರಾಮದ ಗಡಿ | (ಪೈಕಿ) (ಪೈಕಿ) 
17. | 1. ಅಲ್ಲಾಭಕ್ಷಿ ಬಿನ್‌ ಇಸ್ಮಾಯಿಲ್‌ 59 ಖುಷ್ಕಿ | 54% 58:1 54ಸಿ 59 ಪೈಕ) | 0.381, 0.35 
ಸಾಬ್‌ (3.47) 
2. ಶೌಕತ್‌ ಅಲಿಸಾಹೇಬ್‌ ಬಿನ್‌ 
ಅಲ್ಲಿಸಾಬ್‌ (3.47) 
18. | 1. ಮಠದ ಶಿವಯ್ಯ ನಿಚ್ಚಾಪುರ (2.00) 54ಸಿ. | ಖುಷ್ಕಿ 153 59 54ಸಿ 59 0.371, 0.35 
2. ಅಲಬೂರು ಮಠದ ಶಿವಗಂಗಮ್ಮ ಪೈಕಿ) 








ಬಿನ್‌ ಸಿದ್ಧಲಿಂಗಯ್ಯ (3.79) 



































೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 




































































1 2 3 4 5 6 7 8 9 10 11 
19. | 1. ಮೆಳ್ಳಕಟ್ಟಿ ದುರುಗಪ್ಪ ಸ್ವಂತ 53:ಡಿ1 ಖುಷ್ಕಿ 53ಡಿ:2ಎ | 54ಸಿ 53:ಎ 53:ಡಿ1 0.61 0.31 
2. ಬಸಪ್ಪ ಮತ್ತು (ಪೈಕಿ) 
3. ದುರುಗದಯ್ಯ ಬಿನ್‌ ಲೇಟ್‌ ೨3:1 
ದುರುಗದಯ್ಯ ಪೈಕಿ 
20. | 1. ಮೆಳ್ಳಕಟ್ಟಿ ದುರುಗಪ್ಪ ಸ್ವಂತ 53:ಎ | ಖುಷ್ಕಿ 53 53:ಎ (ಪೈಕಿ) | 53:ಎ 53ಡಿ:1 0.02 0.01 
2. ಬಸಪ್ಪ ಬಿ1ಡಿ:1 (ಪೈಕಿ) 
3. ದುರುಗದಯ್ಯ ಬಿನ್‌ ಲೇಟ್‌ 
ದುರುಗದಯ್ಯ 
21. | ಪರಶುರಾಮಪ್ಪ ಬಿನ್‌ ಗೋಣಪ್ಪ ಸ್ವಂತ 53ಡಿ:2 ಖುಷ್ಕಿ 53ಡಿ:2ಎ | 53 ಡಿ:1 53ಬಿ1ಡಿ:1 | 53:ಡಿ2ಎ 0.15 0.08 
ಎ (ಪೈಕಿ) (ಪೈಕಿ) 
22. | ಪೂಜಾರ ಚನ್ನಬಸಪ್ಪ ಬಿನ್‌ ದೊಡ್ಡ ಸ್ವಂತ 50:ಎ | ಖುಷ್ಕಿ (48 53: 50:ಎ 50:ಬಿ 0.34 0.17 
ವೀರಪ್ಪ, ನಿಚ್ಚಾಪುರ (ಪೈಕಿ) ಮತ್ತು 51 
23. | ಪೂಜಾರ ಚನ್ನಬಸಪ್ಪ ಬಿನ್‌ ಸ್ವಂತ 50:ಬಿ. | ಖುಷ್ಕಿ | 51 53ಬಿ:1ಸಿ. | 50:ಎ 50:ಬಿ 0.13 0.07 
ದೊಡ್ಡವೀರಪ್ಪ, ನಿಚ್ಚಾಪುರ (ಪೈಕಿ) 
24. | 1. ಪಿ. ಶೋಭ ಕೋಂ ಅಶ್ವಥ ಸ್ವಂತ 47:ಎಬಿ ಖುಷ್ಕಿ 49 48 47:ಎಬಿ 2 | 47:ಎಬಿ 0.52 0.26 
ರಾಮಪ್ಪ, ಹ.ಹಳ್ಳಿ (4.00) 2 (ಪೈಕಿ) 2 (ಪೈಕಿ) 
2. ಪೆನಗುಂಡಿ ಸಾಯಿಪ್ರೇಮ ಬಿನ್‌ ಮತ್ತು 49 
ಸೀತಾರಾಮಪ್ಪ ಹ.ಹಳ್ಳಿ (4.27) 
25. | 1. ಹರಿಜನ ದಂಡೆಪ್ಪ ಬಿನ್‌ ಬಾಲಪ್ಪ ಸ್ವಂತ 53 | ಖುಷ್ಕಿ | 50:ಎ 53: (ಪೈಕಿ) | 53ಸಿ 53ಬಿ:1ಇ 0.07 0.04 
(1.00) (ಪೈಕಿ) 
2. ಕೆಂಚಮ್ಮನವರ ಗೋಣಿಬಸಪ್ಪ 
ತಾಯಿ ಕೆಂಚವ್ವ (3.95) 
ಒಟ್ಟು 11.82, 9.14 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 284 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ಸಾ). 





ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೦೯ 





ಭೂಸ್ವಾಧೀನ ಅಧಿನಿಯಮ ಪ್ರಕರಣ 17(1)ರ ಅನ್ವಯ 6(1)ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 
ಸಂಖ್ಯೆ: ಕಂಇ 54 ಭೂಸ್ವಾಚ 2003, ದಿನಾಂಕ: 30ನೇ ಅಕ್ಟೋಬರ್‌, 2003 

1991 ಕರ್ನಾಟಕದ ಅಧಿನಿಯಮದ ಸಂಖ್ಯೆ: 33ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1994ರ (ಕೇಂದ್ರ ಅಧಿನಿಯಮ 1894ರ 1) 6ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ಬ್ರಾಡ್‌ಗೇಜ್‌ ರೈಲು ದಾರಿ ಇದಕ್ಕಾಗಿ ಅಗತ್ಯವಾಗಿದೆ 
ಎಂದು ಈ ಮೂಲಕ ಘೋಷಿಸುತ್ತದೆ ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಸದರಿ ಅಧಿನಿಯಮದ ಮೇರೆಗೆ 
ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ 
ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ (1ನೇ ಉಪ 
ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೆಶಿಸುತ್ತದೆ. 

ಸದರಿ ಭೂಮಿಗಳ ನಕಾಶೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ, ಹರಪನಹಳ್ಳಿ ರವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 























ಅನುಸೂಚಿ 
ಜಿಲ್ಲೆ:ದಾವಣಗೆರೆ ಹೋಬಳಿ: ಹರಪನಹಳ್ಳಿ 
ತಾಲ್ಲೂಕು: ಹರಪನಹಳ್ಳಿ ಗ್ರಾಮ: ಅನಂತನಹಳ್ಳಿ 
ಕ್ರ; ಖಾತೆದಾರರ ಹೆಸರು ಖಾತೆದಾರರ-ಅನುಭವದಾರರ- | ಸರ್ವೆ | ಜಮೀನಿನ ಸರಹದ್ದುಗಳು ಬೇಕಾದ ಜಮೀನಿನ ಅಂದಾಜು 
ಸಂ. ಗೇಣಿದಾರರ-ಹೆಸರು ನಂ. ತರಹೆ ವಿಸೀರ್ಣ ಬೂ 
ಕಂದಾಯ 
ಪೂರ್ವ ಪಶ್ಚಿಮ ಉತರ ದಕಿಣ ಎ. ಸೆಂ ರೂ. ಪೈ 
1 2 3 4 5 6 7 8 9 10 11 
1. ಡಂಕಿ ರವೂಫ್‌ ಸಾಹೇಬ್‌ ಬಿನ್‌ ಸ್ವಂತ 91:1 ಖುಷ್ಕಿ 91:2 90 91:1 91:1 2.20 1.03 
ಬುಡೇನಸಾಬು, ಹ.ಹಳ್ಳಿ ಪೈಕಿ (ಪೈಕಿ) 
ಮತು 
01:2 
2 1. ಕವಳೇರ ಬಸಪ್ಪ, ಸ್ವಂತ 90:2 ಖುಷ್ಕಿ 91 90:1 90:2 ಪೈಕಿ 90:2 ಪೈಕಿ 1.67 0.75 
2. ಕವಳೇರ ತಿಪ್ಪವ್ವ ಕೋಂ ಲೇಟ್‌ 
ಕವಳೇರ ಬಸಪ್ಪ ಅನಂತನಹಳ್ಳಿ 
3. 1. ಹನುಮಪ್ಪ ಎಸ್‌. ಬಿನ್‌ ಕವಳೇರ ಸ್ವಂತ 90:1 ಖುಷ್ಕಿ 00:2 83 90:1ರ ಪೈಕಿ 90:1ರ 1.55 0.69 
ನಿಷ್ಟಪ್ಪ ಪೈಕ 
2. ದೊಡ್ಡ ಕವಳಪ್ಪ ಬಿನ್‌ ನಿಷ್ಟಪ್ಪ 




































































೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
4. | 1. ಡಿ. ದಾದೇಸಾಹೇಬ್‌ ಬಿನ್‌ ಲೇಟ್‌ ಸಂತ 83:2 ಖುಷ್ಕಿ |90 82 ಮತ್ತು 83:2 83:2 1.29 0.58 

ಡಿ. ಹುಸೇನಸಾಬು, ಹ.ಹಳ್ಳಿ 83:1 (ಪೈಕಿ) | (ಪೈಕಿ) (ಪೈಕಿ) 
2. ಮಸಲವಾಡದ ಕಾಸಿಮ್‌ಸಾಬ್‌ 
ಬಿನ್‌ ಷೇಕ್‌ಷಾವಲಿ, ಹ.ಹಳ್ಳಿ 
5. | 1. ದಾವಣಗೆರೆ ಚಮನ್‌ಸಾಬ್‌ ಬಿನ್‌ ಸ್ವಂತ 83:1 ಖುಷ್ಕಿ 83:2 82 82 83:1 1.04 0.46 
ರಾಜಾಸಾಬ್‌, ಹ.ಹಳ್ಳಿ (ಪೈಕಿ) 
2. ಹಾಸೀಯಾಬಿ ಕೋಂ ದಾವಣಗೆರೆ 
ಚಮನ್‌ಸಾಬ್‌ 
6. |ಟಿ. ಗಂಗವ್ವ ತಾಯಿ ತಳವಾರ ಹೊನ್ನವ್ವ ಸ್ವಂತ 82:2 ಖುಷ್ಕಿ 83 82:1 82:2 83 0.77 0.35 
ಹ.ಹಳ್ಳಿ (ಪೈಕಿ) 
7. | ಟಿ. ನೀಲಗಿರಿಯಪ್ಪ ಬಿನ್‌ ಲೇಟ್‌ ಸ್ವಂತ 82:1 ಖುಷ್ಕಿ 83 81 82:1 82:1 1.83 0.82 
ಟಿ. ದುರುಗಪ್ಪ, ಹ.ಹಳ್ಳಿ (ಪೈಕಿ) (ಪೈಕಿ) 
ಮತ್ತು 84 
8. | ಕವಳೇರ ಗೋಣೆಪ್ಪ ಬಿನ್‌ ಬಸಪ್ಪ ಸಂತ 81:2 ಖುಷ್ಕಿ 82 ಮತ್ತು | 81:3 ಮತ್ತು | 81:2 81:2 1.08 0.49 
ಅನಂತನಹಳ್ಳಿ 84 81:2 (ಪೈಕಿ) (ಪೈಕಿ) 
ಮತ್ತು 
81:3 
9. | ಕವಳೇರ ಗೋಣೆಪ್ಪ ಬಿನ್‌ ಬಸಪ್ಪ ಸಂತ 81:3 ಖುಷ್ಕಿ 81:3 81:1 81:2 81:3 0.68 0.31 
ಅನಂತನಹಳ್ಳಿ (ಪೈಕಿ) ಮತ್ತು (ಪೈಕಿ) 
81:3 
(ಪೈಕಿ) 
10. | 1. ಗಿಡ್ಡಳ್ಳಿ ಕೊಟ್ರಪ್ಪ ಬಿನ್‌ ತಾಯಿ ಸ್ವಂತ 84:1 ಖುಷ್ಕಿ 84:1 81 82 84:1 0.07 0.04 
ಗಿಡ್ಡಳ್ಳಿ ದ್ಯಾಮವ್ವ (ಪೈಕಿ) (ೈಕ) 








2. ಜಿ. ಬಸವರಾಜಪ್ಪ ಬಿನ್‌ 
ಜಿ. ಕೊಟ್ರಪ್ಪ 

3. ಐ.ವಿ. ಸಣ್ಣನಿಂಗಮ್ಮ ಕೋಂ 
ಐ.ವಿ. ವೀರಭದ್ರಪ್ಪ, ಹ.ಹಳ್ಳಿ 


ರು"? 




































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೧೧ 
1 2 3 4 5 6 7 8 9 10 11 
11. | ಉಲವತ್ತಿ ಸಣ್ಣ ಕೆಂಚಮ್ಮ ಕೋಂ ಸ್ವಂತ 79:2 | ಖುಷ್ಕಿ | 81 78 79:2 78 0.40 0.18 

ದುರುಗಪ್ಪ, ಅನಂತನಹಳ್ಳಿ (ಪೈಕಿ) 
12. | ಎಸ್‌.ಕೆ. ಇಲಾಸ ಬಿನ್‌ ಅಲ್ಲಾಭಕ್ಷಿ ಸಂತ 63:1 ಖುಷ್ಕಿ 63:1 63:1 (ಪೈಕಿ) 63:2 59 0.88 0.40 
ಸಾಹೇಬ್‌ (ಪೈಕಿ) 
13. | ಹನುಮಪ್ಪ ಬಿನ್‌ ಉಲವತ್ತಿ ಬಸಪ್ಪ ಸ್ವಂತ 63:2 | ಖುಷ್ಕಿ |78 ಮತ್ತು | 63:1 ಮತ್ತು | 63:2 63:1 0.69 0.31 
63:2 63:2 (ಪೈಕಿ) | (ಪೈಕಿ) 
(ಪೈಕಿ) 
14. | 1. ಪಟ್ಟಾಮದ ಅಂಜಿನಪ್ಪ ಬಿನ್‌ ಸಂತ 59:2 ಖುಷ್ಕಿ 59:3 60 ಮತ್ತು 59:1 59:2 1.80 0.81 
ಚಂದ್ರಪ್ಪ ಮತ್ತು 59:2 (ಪೈಕಿ) (ಪೈಕಿ) 
2. ಎನ್‌. ಮಂಜುನಾಥ ಬಿನ್‌ 59:2 
ನಂಜುಂಡಪ್ಪ ಪೈಕಿ) 
15. | ಪಟ್ನಾಮದ ಅಂಜಿನಪ್ಪ ಬಿನ್‌ ಚಂದ್ರಪ್ಪ, ಸ್ವಂತ 59:3 | ಖುಷ್ಕಿ |59:3 59:2 59:1 59:3 0.17 0.07 
ಹ.ಹಳ್ಳಿ (ಪೈಕಿ) (ಪೈಕಿ) 
16. | ಎನ್‌. ಮಂಜುನಾಥ ಬಿನ್‌ ಸಂತ 60:2 ಖುಷ್ಕಿ 59 ಮತ್ತು | 60:2 (ಪೈಕಿ) 60:2 37 0.43 0.19 
ಎನ್‌. ನಂಜುಂಡಪ್ಪ, ಹ.ಹಳ್ಳಿ 60:2 (ಪೈಕಿ) 
(ಪೈಕಿ) 
17. | ಎಸ್‌.ಕೆ. ಇಬ್ರಾಹಿಂ ಬಿನ್‌ ಸಂತ 37:1 ಖುಷ್ಕಿ 60 37:2ಬಿ 37:1 37:1 ಪೈಕಿ 0.55 0.25 
ಜಮಾಲುದ್ದೀನ್‌, ಹ.ಹಳ್ಳಿ (ಪೈಕಿ) 
18. | 1. ಡಿ.ಎಂ. ಸಚ್ಚಿದಾನಂದಯ್ಯ ಬಿನ್‌ ಸಂತ 37:2ಬಿ ಖುಷ್ಕಿ 37:1 37:3 ಮತ್ತು | 37:2ಬಿ 37:2ಬಿ 0.98 0.44 
ಲೇಟ್‌ ತೋಟಪಯ್ಯ 38 (ಪೈಕಿ) (ಪೈಕಿ) 
2. ಡಿ.ಎಂ. ಸದ್ಯೊಜಾತಯ್ಯ ಬಿನ್‌ 
ಲೇಟ್‌ ತೋಟಪಯ್ಯ 
19. | ಹೆಚ್‌.ಆರ್‌. ಲಕ್ಷ್ಮಿಬಾಯಿ ಕೋಂ ಸ್ವಂತ 373 | ಖುಷ್ಕಿ | 372ಬಿ 38 37:2ಬಿ 37:3 0.18 0.08 
ಎಲ್‌. ಹನುಮಂತಸಾ: ರಾಯಬಾಗಿ (ಪೈಕಿ) (ಪೈಕಿ) 








ಹ.ಹಳ್ಳಿ 



































೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 











1 2 3 4 5 6 7 8 9 10 11 
20. | 1. ಎ. ರಹಮತುಲ್ಲಾ ಸಾಹೇಬ್‌ ಬಿನ್‌ ಸ್ವಂತ 38:1 ಖುಷ್ಕಿ | 38:2 39 38:1 38:1 ಪೈಕಿ 0.62 0.30 
ಇಮಾಂಸಾಬು, ಹ.ಹಳ್ಳಿ ಪೈಕಿ) 


2. ಎ. ಮಹಬಾಬುಸಾಬು ಬಿನ್‌ 
ಇಮಾಂಸಾಬು, ಹ.ಹಳ್ಳಿ 

3. ಎ. ಷರೀಫ್‌ಸಾಬು ಬಿನ್‌ 
ಇಮಾಂಸಾಬು, ಹ.ಹಳ್ಳಿ 














21. | 1. ಸೈಪುಲ್ಲಾ ಸಾಹೇಬ್‌ ಬಿನ್‌ ಬಳಿಗಾರ ಸ್ವಂತ 39:2 ಖುಷ್ಕಿ 38 40 39:2 39:2 0.85 0.39 
ಅಬ್ದುಲ್‌ ರಹಿಮಾನ್‌ ಸಾಬ್‌ (ಪೈಕಿ) (ಪೈಕಿ) 
2. ಬಿ. ಅಬ್ದುಲ್‌ ರಹಿಮಾನ್‌ ಬಿನ್‌ 
ಸೈಪುಲ್ಲಾಸಾಬ್‌. 

22. | ಕೋಡುಬಾಳು ಅಂದಾನಪ್ಪ ಬಿನ್‌ ಸ್ವಂತ 40 ಖುಷ್ಕಿ 39 41 40:ಪೈಕಿ 40: ಪೈಕಿ 0.93 0.42 
ಭರಮಪ್ಪ ಹೊಳಲು 

23: |: ಪ್ಯಾರಿಮಾಭಿ ಕೋಂ ತಾಡಪತ್ರಿ ಸ್ವಂತ 41 ಖುಷ್ಕಿ 40 42 41 ಪೈಕಿ) 41:ಪೈಕಿ 1.38 0.62 
ಹೈದರ್‌ಮಹದ್‌ಸಾಬ್‌, ಮತ್ತು 42 
2. ಮಹೈದಸಾಬು ಬಿನ್‌ ಖಾದರಸಾಬು 

ಒಟ್ಟು 22.13 9.98 









































ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 285 ಕಂದಾಯ ಇಲಾಖೆ (ಭೂಸ್ಸಾ). 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1) ಮತ್ತು 17(1) ಮತ್ತು (4)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ ಎಲ್‌ಕ್ಕೂ ಎಸ್‌ಆರ್‌:15:2003:04, ದಿನಾಂಕ: 7ನೇ ನವೆಂಬರ್‌, 2003 
ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು ಅಂತರ ರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನೆಗೆ ಭೂಸ್ವಾಧೀನವಾದ 
ಜಮೀನಿನಲ್ಲಿ ಹಾದು ಹೋಗುವ ರಸ್ತೆಗೆ ಪರ್ಯಾಯ ರಸ್ತೆ ನಿರ್ಮಿಸುವ ಉದ್ದೇಶಕ್ಕೆ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ವಿಭಾಗ, ಬೆಂಗಳೂರುರವರ ಪರ ಭೂಸ್ವಾಧೀನ 
ಪಡಿಸಿಕೊಳ್ಳಬೇಕಾಗಿದೆ ಎಂದು ಬೆಂಗಳೂರು ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಯವರಿಗೆ ಕಂಡು ಬಂದಿರುತ್ತದೆ. 
1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ ಸಂಖ್ಯೆ: 33ರ ತಿದ್ದುಪಡಿಯಾದ ಮತ್ತು 1984ನೇ ಸಾಲಿನ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ) ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ 
ಕಲಂ 4(1)ರ ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೧೩ 





ಭೂಸ್ವಾಧೀನಾಧಿಕಾರಿಗಳು 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, ಡಾ: ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿ 
ಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 1761) ಉಪ ಪ್ರಕರಣ (40ರಲ್ಲಿ (ವಿಧಿತವಾಗಿರುವ) ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5(ಎ) ಪ್ರಕರಣವು ಇದಕ್ಕೆ 
ಅನ್ವಯಿಸುವುದಿಲ್ಲವೆಂದು ಸರ್ಕಾರದ ನಂ. ಕಂಇ 73 ಭೂಸ್ವಾವ್ಯಾ 2001 ದಿನಾಂಕ: 20.11.2001ರ ಪತ್ರದಂತೆ ಆದೇಶ ನೀಡಿರುತ್ತೆ. 

ಭೂ ಸ್ವಾಧೀನ ಕಾಯ್ದೆಗೆ ಅನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ 
ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ, 
ವಿನಿಮಯ ಅಥವಾ ಇನ್ಯಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 
24ನೇ ಪ್ರಕರಣ ಏಳನೇ ಖಂಡದ ಮೇರೆಗೆ ಉಪೇಕ್ಟಿಸಲಾಗುವುದು. 


























ಅನುಸೂಚಿ 
ಜಿಲ್ಲೆ: ಬೆಂಗಳೂರು ಹೋಬಳಿ: ಜಾಲ 
ತಾಲ್ಲೂಕು: ಬೆಂಗಳೂರು ಉತ್ತರ (ಅಪರ) ಗ್ರಾಮ: ಸಿಂಗಹಳ್ಳಿ, ಗೊಲ್ಲಹಳ್ಳಿ 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಒಳಪಟ್ಟಿರುವ 
ಸಂ ನಂ. ಜಮೀನು 
ಭೂ 
ವಿಸ್ತೀರ್ಣ ಕಂದಾಯ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಗುಂ. ರೂ.ಪೈ 
1 2 3 4 5 6 7 8 9 10 11 
ಸಿಂಗಹಳ್ಳಿ 
1. | ಮುನಿಕೆಂಪಯ್ಯ ಬಿನ್‌ ಲೇಟ್‌ ಮುನಿಕೆಂಪಯ್ಯ 86:3 | ಖುಷ್ಕಿ | ಕೊಂಡೇನ | ಸ.ನಂ. 86:2 | ಬಂಡೆ ಸ.ನಂ.87 | 0-341 1-33 
ಉತ್ತನಳ್ಳಪ್ಪ ಹಳ್ಳಿ ಗಡಿ |86:3ರ ಮಾರನ 
ಉಳಿಕೆ ಹಳ್ಳಿಗಡಿ 
2. | ರಾಮಕೃಷ್ಣಪ್ಪ ಗೋವಿಂದಪ್ಪ ರಾಮಕೃಷ್ಣಪ್ಪ 87:4 ಖುಷ್ಕಿ | ಕೊಂಡೇನ | ಸ.ನಂ. ಕೊಂಡೇನ | ಸ.ನಂ. 0-03 0-11 
ಹಳ್ಳಿ ಗಡಿ 87:4ರ ಹಳ್ಳಿ ಗಡಿ 87:6 
ಉಳಿಕೆ 
3. | ಎನ್‌. ಕೆಂಪಣ್ಣ ಎನ್‌. ಕೆಂಪಣ್ಣ 87:6 ಖುಷ್ಕಿ ಕೊಂಡೇನ | ಸ.ನಂ.87:6 | ಸ.ನಂ87:4 | ಸ.ನಂ. 0-015 0-06 
ಹಳ್ಳಿ ಗಡಿ |ರ ಉಳಿಕೆ 87:7 















































































































































೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 
1 2 3 4 5 6 7 8 9 10 11 
4. | ಮುನಿನಂಜಪ್ಪ ಮುನಿನಂಜಪ್ಪ 87:7 | ಖುಷ್ಕಿ |ಕೊಂಡೇನ |ಸ.ನಂ.87:7 |ಸ.ನಂ. ಸ.ನಂ. 0-015, 0-06 

ಹಳ್ಳಿ ಗಡಿ |ರ ಉಳಿಕೆ 87:6 87:8 
5. | ಎಂ. ಕೃಷ್ಣಪ್ಪ ಬಿನ್‌ ಬೈರಪ್ಪ ಉ ಎಂ. ಕೃಷ್ಣಪ್ಪ 87:8 | ಖುಷ್ಕಿ | ಕೊಂಡೇನ |ಸ.ನಂ.87:8 | ಸ.ನಂ. ಕೊಂಡೇನ | 0-01, 0-06 
ಮೂಗಪ್ಪಣ್ಣ ಹಳ್ಳಿ ಗಡಿ |ರಉಳಿಕೆ | 87:7 ಹಳ್ಳಿ ಗಡಿ 
6. | ನಾರಾಯಣಪ್ಪ ಬಿನ್‌ ಮುನಿಯಪ್ಪ ನಾರಾಯಣಪ್ಪ 88:4 | ಖುಷ್ಕಿ | ಕೊಂಡೇನ | ಸ.ನಂ. 88:4 | ಸ.ನಂ. ಕೊಂಡೇನ | 0-01% 0-05 
ಹಳ್ಳಿ ಗಡಿ ರ ಉಳಿಕೆ | 88:4 ಹಳ್ಳಿ ಗಡಿ 
7. | ಶಾರದಮ್ಮ ಮುನಿಶಾಮಪ್ಪ: ಅಪ್ಪಯ್ಯ | ಅಕ್ಕಯ್ಯಮ್ಮ 90:2 | ಖುಷ್ಕಿ | ಕೊಂಡೇನ |ಸ.ನಂ.90:2 | ಸ.ನಂ. ಸ.ನಂ. 0-01 0-03 
ಅಕ್ಕಯ್ಯಮ್ಮ ಮುನಿಶಾಮಪ್ಪ ಮುನಿಸ್ವಾಮಪ್ಪ ಹಳ್ಳಿ ಗಡಿ |ರಉಳಿಕೆ |90:2 90:3 
8. | ಮುನಿಶಾಮಪ್ಪ ಅಕ್ಕಯ್ಯಮ್ಮ 90:3 | ಖುಷ್ಕಿ | ಕೊಂಡೇನ |ಸ.ನಂ.90:3 | ಸ.ನಂ. ಗೊಲ್ಲಹಳ್ಳಿ | 0-09), 0-03 
ಉ: ಅಪ್ಪಯ್ಯಣ್ಣ » ಅಕ್ಕಯ್ಯಮ್ಮ ಹಳ್ಳಿ ಗಡಿ [ರ ಉಳಿಕೆ 90:2 ಗಡಿ ಕ 
ಒಟ್ಟು 1-141, 
ಗೊಲ್ಲಹಳ್ಳಿ 
9. | ಕೃಷ್ಣಪ್ಪ ಬಿನ್‌ ಬೈರಣ್ಣ ಎಂ. ನಾರಾಯಣಪ್ಪ 6 ಖುಷ್ಕಿ | ಸ.ನಂ.6ರ | ಸ.ನಂ. 6ರ |ಸ.ನಂ.6ರ |ರಸ್ತೆ 0-061; 0-24 
ಉ: ಮೂಗಪ್ಪಣ್ಣ, » ನಾರಾಯಣಪ್ಪ ಕೃಷ್ಣಪ್ಪ ಉಳಿಕೆ ಉಳಿಕೆ ಮತ್ತು | ಉಳಿಕೆ ಮತ್ತು 
ಬಿನ್‌ ಮುನಿಯಪ್ಪ ಸ್ತ ಸ.ನಂ.9 
10. | ಕೃಷ್ಣಪ್ಪ ಬಿನ್‌ ಬೈರಣ್ಣ ಕೃಷ್ಣಪ್ಪ 7 ಖುಷ್ಕಿ | ಸ.ನಂ.8 | ಸ.ನಂ.7ರ |ಸ.ನಂ.7ರ |ಸ.ನಂ.9 1-10 1-86 
ಉ: ಮೂಗಪ್ಪಣ್ಣ, » ಮುನಿನಾಗಪ್ಪ ಮುನಿನಾಗಪ್ಪ ಉಳಿಕೆ ಮತ್ತು | ಉಳಿಕೆ 
ಬಿನ್‌ ಬಿ. ನಾರಾಯಣಗೌಡ ಸ.ನಂ.6 
11. | ಎನ್‌. ಮುನಿನಾಗಪ್ಪ ಬಿ. ನಾರಾಯಣಪ್ಪ 8 ಖುಷ್ಕಿ | ತೊಟ್ಟಣಕಿ | ಸ.ನಂ. 80 |ಸಿಂಗಳ್ಳಿ ಗಡಿ | ಸ.ನಂ.7ರ 1-23 2-35 
ಬಿನ್‌ ಲೇಟ್‌ ಬಿ. ನಾರಾಯಣಪ್ಪ ವಾರು ಗಡಿ | ಉಳಿಕೆ ಮತ್ತು ಉಳಿಕೆ 
ಸ.ನಂ7 
12. | ಮುನಿಮುದ್ದಪ್ಪ ಬಿನ್‌ ಚಿಕ್ಕಮುನಿಯಪ್ಪ | ಮುನಿಮುದ್ದಪ್ಪ 9 ಖುಷ್ಕಿ | ಸ.ನಂ.9ರ | ರಸ್ತೆ ಸ.ನಂ.6 | ಸ.ನಂ.9ರ 0-09 0-34 
ಉಳಿಕೆ ಮತ್ತು 7 ಉಳಿಕೆ 
ಒಟ್ಟು 3-08 
ಘೋಶ್ವ್ಪಾರೆ 
1) | ಸಿಂಗಹಳ್ಳಿ 1-143, 
2 | ಗೊಲ್ಲಹಳ್ಳಿ 3-08 
ಜುಮ್ಹಾ ವಿಸ್ತೀರ್ಣ 4-231 
ಸಿ. ಕೃಷ್ಣೇಗೌಡ 
ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 286 ಬೆಂಗಳೂರು ಜಿಲ್ಲೆ ಬೆಂಗಳೂರು. 





ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೧೫ 





ಭೂಸ್ವಾಧೀನ ಕಾಯ್ದೆ 1894ರ ಕಲಂ 16(2)ರ ಮೇರೆಗೆ ಪ್ರಕಟಣೆ 


ಕ್ರಮಾಂಕ ಎಲ್‌ಎಕ್ಕೂ. ಹೆಚ್‌ಎಸ್‌ಎ.ಎಸ್‌ಆರ್‌:13:80:81, ದಿನಾಂಕ:15ನೇ ನವೆಂಬರ್‌, 2003 


ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ:17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂಸಂಗ್ರಹಣಾ ಅಧಿನಿಯಮ (1894ರ ಸಾಲಿನ ಕೇಂದ್ರ ಅಧಿನಿಯಮ 
1ರ) ಪ್ರಕರಣ 16(2)ರ ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಆಶ್ರಯಯೋಜನೆ ಅಡಿ ನಿವೇಶನ ರಹಿತರಿಗೆ ನಿವೇಶನ ಹಂಚುವ ಸಲುವಾಗಿ 
ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 16(1)ರಂತೆ ವಶಪಡಿಸಿಕೊಳ್ಳಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ಹೋಬಳಿ: ಹೊಳೆಹೊನ್ನೂರು-1 
ತಾಲ್ಲೂಕು: ಭದ್ರಾವತಿ ಗ್ರಾಮ: ಅರಹತೊಳಲು 
ಕ್ರಮ ಸ. ನಂ. ತರಹೆ ವಿಸ್ತೀರ್ಣ ಸ್ವಾಧೀನಕ್ಕೆ ಪಡೆದುಕೊಂಡ ದಿನಾಂಕ 
ಸಂಖ್ಯೆ ಎ. ಗುಂ. 
1. 195 ಖುಷ್ಕಿ 4-26 09.07.1976 

ಉಪವಿಭಾಗಾಧಿಕಾರಿ, 

ಪಿ.ಆರ್‌. 287 


ಶಿವಮೊಗ್ಗ ಉಪ ವಿಭಾಗ. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 
ಕಲಂ 3(4)ರ ಮೇರೆಗೆ ಅಧಿಸೂಚನೆ 
(ನಮೂನೆ-ಸಿ-9ನೇ ನಿಯಮದಂತೆ) 
ಕ್ರಮಾಂಕ ಎಲ್‌ಎಕ್ಕೂ. ಎಸ್‌ಆರ್‌: 7: 03-04, ದಿನಾಂಕ: 7ನೇ ನವೆಂಬರ್‌, 2003 


ಈ ಮುಂದಿನ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು (ಈ ಮುಂದೆ ಉಲ್ಲೇಖಿಸಲಾಗಿರುವ) 1972ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ (ಮನೆ ನಿವೇಶನ ಮಂಜೂರಾತಿ) 
ಅಧಿನಿಯಮ ಮುಖೇನ ಕರ್ನಾಟಕ (ಅಧಿನಿಯಮದ ಕ್ರಮಾಂಕ:18-1973) ಸದರಿ ಅಧಿನಿಯಮ 3ನೇ ಪ್ರಕರಣದ ಉಪಪ್ರಕರಣ (1ರಲ್ಲಿ ಅಧಿಕಾರ ಚಲಾಯಿಸಲು ನೀಡಿರುವ ಅಧಿಸೂಚನೆ ಮೇರೆಗೆ ಆ 
ಕಾರಣದಿಂದ ಅಧಿಸೂಚನೆಯ ಕ್ರಮಾಂಕ: ಎಲ್‌ಎಕ್ಕೂ ಪಿಹೆಚ್‌ಎಸ್‌:4:2002-03 ದಿನಾಂಕ: 17.02.2003ರಲ್ಲಿ ಅಂದರೆ ಕರ್ನಾಟಕ ರಾಜ್ಯಪತ್ರ ತಾರೀಖು: 20.03.03 ಭಾಗ-6ರ, 142ನೇ ಪುಟದಲ್ಲಿ ಕರ್ನಾಟಕ 
ಸರ್ಕಾರದ ಪರವಾಗಿ ಚಿತ್ರದುರ್ಗ ಜಿಲ್ಲಾಧಿಕಾರಿಯಾದ ನಾನು ಸದರಿ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಉದ್ದೇಶಿಸಿ ಅಧಿಸೂಚನೆಯಲ್ಲಿ ಕಾಣಿಸಿರುವ ಉದ್ದೇಶಕ್ಕೆ ಬೇಕಾಗಬಹುದೆಂದು ಪ್ರಚುರಪಡಿಸಲಾಗಿತ್ತು. 
ಸದರಿ ಅಧಿಸೂಚನೆಯ ಅನುಸೂಚಿಯಲ್ಲಿ 5-15 ಎಕರೆ ವಿಸ್ತೀರ್ಣ ನಮೂದಾಗಿದ್ದು ದುರಸ್ತಿಯಂತೆ 5-17 ಎಕರೆ ಆಗಿರುತ್ತದೆ. 

ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 3ರ ಉಪಪ್ರಕರಣ (3)ರ ಮೇರೆಗೆ ಆದೇಶ ಹೊರಡಿಸಲಾಗಿದೆ. ಹಾಗೂ ಆ ಕಾರಣದಿಂದ ಈ ಕೆಳಗಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನು ಈ 
ಹಿಂದೆ ತಿಳಿಸಿರುವ ಉದ್ದೇಶಕ್ಕಾಗಿ ಹಿಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನನ್ನು ಭೂಸ್ವಾಧೀನಪಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ತೀರ್ಮಾನಿಸಿರುತ್ತೇನೆ. 

ಆದ್ದರಿಂದ ಸದರಿ ಭೂಸ್ವಾಧೀನ ಅಧಿನಿಯಮದ ಪ್ರಕರಣ 3ರ ಉಪಪ್ರಕರಣ (4)ರ ಅನುಸಾರ ಅಧಿಕಾರ ಚಲಾಯಿಸಲು ನೀಡಿರುವ ರೀತ್ಯಾ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಅನುಸೂಚಿಯಲ್ಲಿ 
ನಮೂದಿಸಿರುವ ಜಮೀನುಗಳನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಅಂದರೆ, ಈ ಹಿಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಉದ್ದೇಶಕ್ಕಾಗಿ ಅತ್ಯಗತ್ಯವೆಂದು ಈ ಮೂಲಕ ಘೋಷಿಸಲಾಗಿದೆ. 



























































೫೧೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 
ಅನುಸೂಚಿ 
ಜಿಲ್ಲೆ; ಚಿತ್ರದುರ್ಗ ಹೋಬಳಿ: ಕಸಬಾ 
ತಾಲ್ಲೂಕು: ಚಳ್ಳಕೆರೆ ಗ್ರಾಮ: ಕರಿಕೆರೆ 
ಕ್ರ. | ಸರ್ವೆ ನಂ. ಜಮೀನಿನ ಅನುಭವದಾರರ ಅಥವಾ ಖಾತೆದಾರರ ಚಕ್ಕುಬಂದಿ ಬೇಕಾದ ಜಮೀನಿನ ಅಂದಾಜು 
ಸಂ ತರಹೆ ಹೆಸರು ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಸೆಂ. ರೂ.ಪೈ 
ಸ.ನಂ. ಸ.ನಂ ಸ.ನಂ. ಸ.ನಂ. 
1 ತ 3 4 6 7 8 9 10 
1 36ಪಿ ಖುಷ್ಕಿ ಡಿ. ಜಯಶೀಲರೆಡ್ಡಿ ಬಿನ್‌ ಟಿ. ಸ.ನಂ. 36ರ ಸ. ನಂ. ನಾಲಾ ಸ.ನಂ. 35 5-17 2.74 
ದೋಣಪ್ಪ ಪೈಕಿ ಉಳಿಕೆ 116ರ ಮತ್ತು | (ಕಾಲುವೆ) ಮತ್ತು 
ಡಿ. ಭರತೇಶರೆಡ್ಡಿ ಬಿನ್‌ ದೋಣಪ್ಪ ಗ್ರಾಮ ಠಾಣ ಸ.ನಂ. 127 
ಎಂ.ಎ. ಸಾದಿಕ್‌ 
ಪಿ.ಆರ್‌. 288 ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 41)ರ ಅಧಿಸೂಚನೆಯ ನಂ: ಎಲ್‌ಎಕ್ಕೂ. ಎಸ್‌ಆರ್‌: 12/2003-04, ದಿನಾಂಕ: 29ನೇ ಅಕ್ಟೋಬರ್‌, 2003 

ಈ ಮುಂದಿನ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಇವರ ಪರವಾಗಿ ರಸ್ತೆಗಾಗಿ ಬೇಕಾಗಬಹುದೆಂದು ವಿಶೇಷ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಬೆಂಗಳೂರು ಇವರಿಗೆ ಕಂಡು ಬಂದಿರುವುದರ ಮೇರೆಗೆ. 

1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಸಂಖ್ಯೆ 1894ನೇ ಇಸವಿಯಲ್ಲಿ ಭೂಸ್ವಾಧೀನ ಅಧಿನಿಯಮ ಮತ್ತು 1894ನೇ ಇಸವಿಯಲ್ಲಿ 
ತಿದ್ದುಪಡಿಯಾದ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ನೇ ಪ್ರಕರಣದಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ 
ಮಹಡಿ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ, ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ 
ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ (3) ದಿನಗಳೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 
(ಸಿ) ಭೂಸ್ವಾಧೀನ ಕಾಯ್ದೆ 1894ನೇ ಸಾಲಿನ ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ 
ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಸಲ್ಲಿಸತಕ್ಕದ್ದು. ಸದರಿ ಜಮೀನುಗಳ ಅಧಿಕೃತ ಭೂಸ್ವಾಧೀನಕ್ಕಾಗಿ 
ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ 
ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದವನ್ನು ಅಥವಾ ಯಾವೊಂದು 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ 
ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ 
7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೧೭ 





ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
























































ಇಡಲಾಗಿದೆ. 
ಅನುಸೂಚಿ 
ಜಿಲ್ಲೆ; ಬೆಂಗಳೂರು ಹೋಬಳಿ: ಬೇಗೂರು 
ತಾಲ್ಲೂಕು: ಬೆಂಗಳೂರು ದಕ್ಷಿಣ ಗ್ರಾಮ: ಹೊಂಗಸಂದ್ರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ | ಸ. ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ ಹೆಸರು ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಗು. ಆಕಾರ 
ಸ.ನಂ ಸ.ನಂ ಸ.ನಂ. ಸ.ನಂ. ರೂ. ಪೈ 
1 2 3 4 5 6 7 8 9 10 11 
1. | ಗುರುಮೂರ್ತಿ ಬೋಯಿ ಬಿನ್‌ ಚನ್ನಾಬೋಯಿ, ಗುರುಮೂರ್ತಿ 116 116ರ 116 ಕ.ರಾ. ರಸ್ತೆ 124x40ಡಿ ದ 
ಚೆನ್ನಿಗ ಬಿನ್‌ ವೆಂಕಟರಾಮ, ಸರಸ್ವತಮ್ಮ ಬಿನ್‌ ಬೋಯಿ ಜಮೀನು ಉಗ್ರಾಣ 
ನಾರಾಯಣಪ್ಪ, ಯಶೋದಮ್ಮ ಕೋಂ ಪಿಲ್ಲಯ್ಕ, ನಿಗಮ 
ಎಂ. ಅನುಸೂಯ ಡಾ:ಆಫ್‌ ಮುನಿವೆಂಕಟಪ್ಪ, ನಿಯಮಿತ 
ಅನುರಾಧ ಕೋಂ ಶೆಟ್ಟಿರಾಜು, ಸರಸ್ವತಮ್ಮ ಕೋಂ 
ನಾರಾಯಣಪ್ಪ, ನಾಗರತ್ನ ಕೋಂ ಮುನಿರಾಜು. 
ಸಿ. ಕೃಷ್ಣೇಗೌಡ 
ಪಿ.ಆರ್‌. 289 ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ. 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರನ್ವಯ ಅಧಿಸೂಚನೆ 
ಕ್ರಮ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌:11/ 2003-04, ದಿನಾಂಕ:25ನೇ ಅಕ್ಟೋಬರ್‌, 2003 
ಈ ಮುಂದಿನ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಭಿವೃದ್ಧಿಗಾಗಿ ಬೇಕಾಗಬಹುದೆಂದು ಬೆಂಗಳೂರು 


ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳವರಿಗೆ ಕಂಡುಬಂದಿದೆ. 
1961ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 17ರಲ್ಲಿ ಮತ್ತು 1984ನೇ ಇಸವಿಯಲ್ಲಿ ತಿದ್ದುಪಡಿಯಾದ 1984ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4(1)ರನ್ವಯ ಹಾಗೂ ಭೂಸ್ವಾಧೀನ 


ಕಾಯ್ದೆ (ತಿದ್ದುಪಡಿ) 88 ಕರ್ನಾಟಕ ಕಾಯ್ದೆ 33/91ರಂತೆ ಸಂಬಂಧಪಟ್ಟ ಎಲ್ಲರಿಗೂ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅಧಿನಿಯಮ 4(2)ರ ಪ್ರಕರಣದಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು 
ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 


೫೧೮ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ಭಾಗ - ೬ 





ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದಿಂದ 30 ದಿನಗಳೊಳಗಾಗಿ 
1961ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1984ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಗಳ ಪ್ರಶಾಸನ ಕಾರ್ಯಗಳನ್ನು 
ನಿರ್ವಹಿಸಲು ನೇಮಕ ಮಾಡಲಾದ ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಇವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಬೇರೆ ವ್ಯಕ್ತಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ 
ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ ವಿನಿಮಯ ಅಥವಾ 
ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 






































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ನಗರ ಹೋಬಳಿ: ಜಿಗಣಿ 
ತಾಲ್ಲೂಕು: ಆನೇಕಲ್‌ ಗ್ರಾಮ:ಬೈರಪ್ಪನಹಳ್ಳಿ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ಚಿಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಜಮೀನಿನ ಅಂದಾಜು 
ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ.ಗುಂ. |ರೂ.ಪೈ 
ಸ.ನಂ ಸ.ನಂ ಸ.ನಂ. ಸ.ನಂ. 
1 2 3 4 5 6 7 8 9 10 11 
1. | ಪ್ರೀ ಎಲ್‌.ಜಿ. ಹಾವನೂರ ಶ್ರೀ ಲಕ್ಷ್ಮಣ ಗುಳಪ್ಪಹಾವನೂರ್‌ | 16:4 ಖುಷ್ಕಿ | ಬಿ.ಸಿ.ಮಹಿ ರಾಷ್ಟ್ರೀಯ ನಾಗರು ರಾಷ್ಟ್ರೀಯ 2-00 6-00 
(ಶ್ರೀ ಲಕ್ಷ್ಮ ಣಗುಳಪ್ಪ (ಎಲ್‌.ಜಿ. ಹಾವನೂರ್‌) ಮಣ್ಣರ ಜಮೀನು | ಉದ್ಯಾನವನಕ್ಕೆ |ದ್ರಯ್ಯರವರ | ಉದ್ಯಾನವನಕ್ಕೆ 
ಹಾವನೂರ) ಸೇರಿದ ಜಮೀನು ಸೇರಿದ 
ಜಮೀನು ಜಮೀನು 




















ವಿಶೇಷ ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 290 ಬೆಂಗಳೂರು ಜಿಲ್ಲೆ ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೧೯ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರುನಗರ ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1) ಮತ್ತು 17(1) ಮತ್ತು (4)ರ ಅನ್ವಯ ಅಧಿಸೂಚನೆ 
ಕ್ರಮ ಸಂಖ್ಯೆ: ಎಲ್‌ಎಕ್ಕೂ ಎಸ್‌ಆರ್‌:10/ 2003-04, 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಪಾದಚಾರಿ ಸುರಂಗ ಮಾರ್ಗವನ್ನು ನಿರ್ಮಿಸುವ ಸಲುವಾಗಿ ಭೂಸ್ವಾಧೀಪಡಿಸಿಕೊಳ್ಳಬೇಕಾಗಿದೆ 
ಎಂದು ಬೆಂಗಳೂರು ಜಿಲ್ಲಾ ವಿಶೇಷ ಜಿಲ್ಲಾಧಿಕಾರಿಯವರಿಗೆ ಕಂಡು ಬಂದಿರುತ್ತದೆ. 

1961ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33 ತಿದ್ದುಪಡಿಯಾದ ಮತ್ತು 1984ನೇ ಸಾಲಿನ ಭೂಸ್ವಾಧೀನ ಕಾಯ್ದೆ (ತಿದ್ದುಪಡಿ) ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ 
ಪ್ರಕಾರ ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದ ಹಾಗೂ ಸದರಿ ಕಾಯ್ದೆಯ 4(2)ನೆಯ ಪ್ರಕರಣದಿಂದ ವಿಹಿತವಾದ ಅಧಿಕಾರಿಗಳನ್ನು ಉಪಯೋಗಿಸಲು ವಿಶೇಷ ಭೂ 
ಸ್ವಾಧೀನಾಧಿಕಾರಿಗಳು, 3ನೇ ಮಹಡಿ, ಪೋಡಿಯಂ ಬ್ಲಾಕ್‌, ವಿಶ್ವೇಶ್ವರಯ್ಯ ಕೇಂದ್ರ, ಡಾ: ಅಂಬೇಡ್ಕರ್‌ ರಸ್ತೆ, ಬೆಂಗಳೂರು-1 ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಅಧಿಕಾರ ವಹಿಸಿ 
ಕೊಡಲಾಗಿದೆ. 

ಭೂಸ್ವಾಧೀನ ಕಾಯ್ದೆಯ ಪ್ರಕರಣದ 17 ಉಪಪ್ರಕರಣ (ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಕಾ 5(ಎ) ಪ್ರಕರಣವು ಇದಕ್ಕೆ ಅನ್ವಯಿಸುವುದಿಲ್ಲ. 

ಭೂಸ್ವಾಧೀನ ಕಾಯ್ದೆಗೆ ಅನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ 
ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ, 
ವಿನಿಮಯ ಅಥವಾ ಇನ್ಯಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಆಧಿಸೂಚನೆ ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 
24ನೇ ಪ್ರಕರಣ ಏಳನೇ ಖಂಡದ ಮೇರೆ ಉಪೇಕ್ಷಿಸಲಾಗುವುದು. 

















ಅನುಸೂಚಿ 
ಬೆಂಗಳೂರು ಮಹಾನಗರ ಪಾಲಿಕೆಯ ವಾರ್ಡು ನಂ. 25ರಲ್ಲಿ ಆಸ್ತಿ ಸಂಖ್ಯೆ: 41 (49) ಶ್ರೀ ವಾಟಾಳ್‌ನಾಗರಾಜ್‌ ರಸ್ತೆ ರಾಮಚಂದ್ರಪುರ ಮೂಲೆ ನಿವೇಶನ. 
ಕ್ರ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ. | ತರಹೆ ಚಕ್ಕುಬಂದಿ ಭೂಸ್ವಾಧೀನಕ್ಕೆ ಬೇಕಾದ 
ಸಂ. ಜಮೀನಿನ ಅಂದಾಜು 
ವಿಸ್ತೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ. ಗುಂ. |ರೂ.ಪೈ 
ಸ.ನಂ. ಸ.ನಂ ಸ.ನಂ. ಸ.ನಂ. 

1 2 3 4 5 7 8 9 10 11 

1. | ಎ. ಗೋಪಾಲನಾಯ್ಡು ಎ. ಗೋಪಾಲನಾಯ್ದು 41 (49) | ನಿವೇಶನ | ರಸ್ತೆ ಉಳಿಕೆ ಉಳಿಕೆ 1614 408-00 
ನಿವೇಶನ ನಿವೇಶನ ಚ.ಅ. 






































ಪಿ.ಆರ್‌. 291 


ವಿಶೇಷ ಜಿಲ್ಲಾಧಿಕಾರಿಗಳು, 
ಬೆಂಗಳೂರು ಜಿಲ್ಲೆ ಬೆಂಗಳೂರು. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೭, ೨೦೦೩ ೫೨೦ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಅಧಿಸೂಚನೆ 
ನಂ.ರಾಚು:ಸಿಆರ್‌:22:03-04, ದಿನಾಂಕ:11ನೇ ನವಂಬರ್‌, 2003 
ವಿಷಯ: ದಾವಣಗೆರೆ ನಗರಸಭೆಯಲ್ಲಿ ಖಾಲಿ ಇರುವ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರು 
ಪ್ರಕಟಿಸುವ ಕುರಿತು. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಯುಡಿಡಿ 130 ಎಂಎಲ್‌ಆರ್‌ 2001 ದಿನಾಂಕ:01.12.2001. 
ದಾವಣಗೆರೆ ನಗರಸಭೆಯಲ್ಲಿ ರಾಜಿನಾಮೆ ಕಾರಣದಿಂದ ತೆರವಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳನ್ನು ಭರ್ತಿ ಮಾಡಲು 
ದಿನಾಂಕ: 11.11.2003ರಂದು ಮಧ್ಯಾಹ್ನ 1.00 ಗಂಟೆಗೆ ಚುನಾವಣೆ ಸಭೆ ನಿಗದಿಪಡಿಸಿ ನಿಯಮಾನುಸಾರ ಚುನಾವಣೆ ನಡೆಸಲಾಗಿದೆ. 
ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ನಾಮಪತ್ರ ಸ್ವೀಕೃತವಾಗಿರುವುದಿಲ್ಲ. ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಯ ಹೆಸರು 
ಮತ್ತು ವಾರ್ಡ್‌ ಸಂಖ್ಯೆ ಈ ಕೆಳಕಂಡಂತಿರುತ್ತದೆ. 
ಶ್ರೀ ಆರ್‌.ಹೆಚ್‌. ನಾಗಭೂಷಣ್‌ 
ಬಿನ್‌ ಆರ್‌.ಎಲ್‌. ಹನುಮಂತಪ್ಪ 
4ನೇ ವಾರ್ಡ್‌ 
ಹೀಗೆ ದಾವಣಗೆರೆ ನಗರಸಭೆಗೆ ಆಯ್ಕೆಯಾದ ಉಪಾಧ್ಯಕ್ಷರ ಹೆಸರನ್ನು ಕರ್ನಾಟಕ ಪುರಸಭೆಗಳ (ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ 
ಚುನಾವಣೆ) (ತಿದ್ದುಪಡಿ) ನಿಯಮಗಳು 1995ರ ನಿಯಮ 12 ರನ್ವಯ ಅಧಿಸೂಚಿಸಿದೆ. 
ಎಂ.ಎಸ್‌. ರವಿಶಂಕರ್‌ 
ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ. 
ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಅಧಿಸೂಚನೆ 
ನಂ.ರಾಚು:ಸಿಆರ್‌:46:02-03, ದಿನಾಂಕ:11ನೇ ನವಂಬರ್‌, 2003 
ವಿಷಯ: ನಗರಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ಸದಸ್ಯಸ್ಥಾನಗಳ ಉಪ ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರು 
ಪ್ರಕಟಿಸುವ ಕುರಿತು. 
ಉಲ್ಲೇಖ: ರಾಜ್ಯ ಚುನಾವಣಾ ಆಯೋಗದ ಆದೇಶ ನಂ.ರಾಚುಆ:7:ಇಯುಬಿ:2003 ದಿನಾಂಕ:13.10.2003. 
ದಾವಣಗೆರೆ ಜಿಲ್ಲೆಯ ದಾವಣಗೆರೆ ಮತ್ತು ಹರಿಹರ ನಗರಸಭೆಗಳಲ್ಲಿ ಖಾಲಿ ಇರುವ ಸದಸ್ಯ ಸ್ಥಾನಗಳ ಉಪಚುನಾವಣೆಯನ್ನು 
ದಿನಾಂಕ:09.11.2003ರಂದು ನಡೆಸಿ ದಿನಾಂಕ:10.11.2003ರಂದು ಮತಗಳ ಎಣಿಕೆ ನಂತರ ಸಂಬಂಧಿಸಿದ ಚುನಾವಣಾಧಿಕಾರಿಗಳು 
ಫಲಿತಾಂಶವನ್ನು ಪ್ರಕಟಿಸಿರುತ್ತಾರೆ. ಸದರಿ ಉಪಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ವಿವರವು ಈ ಕೆಳಕಂಡಂತಿರುತ್ತದೆ. 











ನಗರಸ್ಥಳೀಯ ಸಂಸ್ಥೆಯ ಹೆಸರು ಮೀಸಲಾತಿ ಚುನಾಯಿತ ಅಭ್ಯರ್ಥಿಯ ಪಕ್ಷ 
ಮತ್ತು ವಾರ್ಡ್‌ ಸಂಖ್ಯೆ ಹೆಸರು ಮತ್ತು ವಿಳಾಸ 
ದಾವಣಗೆರೆ ನಗರಸಭೆ ಸಾಮಾನ್ಯ ಶ್ರೀ ಜಿ.ಎಂ. ಮಹೇಶ್ವರಪ್ಪ ಭಾರತೀಯ ರಾಷ್ಟ್ರೀಯ 
ವಾರ್ಡ್‌ ಸಂಖ್ಯೆ-35 ಬಿನ್‌ ಜಿ. ಮುರಿಗೆಪ್ಪ ಕಾಂಗ್ರೆಸ್‌ 
ಶಾಮನೂರು, ದಾವಣಗೆರೆ 
ತಾಲ್ಲೂಕು. 
ಹರಿಹರ ನಗರಸಭೆ, ಸಾಮಾನ್ಯ ಶ್ರೀ ಎ. ವಾಮನಮೂರ್ತಿ ಇತರೆ 
ವಾರ್ಡ್‌ ಸಂಖ್ಯೆ-26 ಬಿನ್‌ ಪಿ.ಎನ್‌. ಅಣ್ಣಗೇರಿ 
3ನೇ ಮೇನ್‌, 8ನೇ ಕ್ರಾಸ್‌, 
ಹೈಸ್ಕೂಲ್‌ ಬಡಾವಣೆ, 
ಹರಿಹರ. 




















ಹೀಗೆ ದಾವಣಗೆರೆ ಮತ್ತು ಹರಿಹರ ನಗರಸಭೆಗಳಿಗೆ ಆಯ್ಕೆಯಾದ ಸದಸ್ಯರ ಹೆಸರುಗಳನ್ನು ಕರ್ನಾಟಕ ಪುರಸಭೆಗಳ ಅಧಿನಿಯಮ 
1964ರ ಕಲಂ 20ರನ್ವಯ ಈ ಮೂಲಕ ಅಧಿಸೂಚಿಸಿದೆ. 
ಎಂ.ಎಸ್‌. ರವಿಶಂಕರ್‌ 
ಪಿ.ಆರ್‌. 292 ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ. 


